ಶ್ರೀ ರಾಘವೇಂದ್ರ ಗುರುಸಾರ್ವಭೌಮ ವಿರಚಿತ 
ಶ್ರೀಮನ್ಮಹಾಭಾರತ 
ತಾತರ್ಯನಿರ್ಣಯ 
ಭಾವ ಸಂಗ್ರಹ 


ಅನುವಾದ 
ಜೆ. ಎಚ್‌. ಬಿ. ಆಚಾರ್ಯ 
ಜೆಂಗಳೂರು 


ಪ್ರಥಮ ಮುದ್ರಣ 1991 
ಹಕ್ಕುಗಳು ಕಾದಿರಿಸಿದೆ 


1000 ಪ್ರತಿಸಳು 


ಬೆಲೆ : ಮೂರು ರೂಸಾಯಿ 


ಮುದ್ರಣ 
ಇಂಡಿಯನ್‌ ಪ್ರೆಸ್‌-ಬೆಂಗಳೂಸು-560 053 


ವಿಜ್ಞಾಪನೆ 

ಶ್ರೀಮದಾನಂದ ತೀರ್ಥ ಭಗವತ್‌ಪಾದಾಚಾರ್ಯರು ಭಾರತ ಮತ್ತು 
ರಾಮಾಯಣದ ಸಂಶಯಾತ್ಮಕ ಕಥಾ ಭಾಗೆಗಳಿಗೆ ನಿರ್ಣಯಾತ್ಮಕ ವಿವರಣೆ 
ನೀಡಿ ಸಕಲ ಸಂಶಯಗಳನ್ನು ನಿವಾರಣೆ ಮಾಡಿ ವಿಬುಧ ಜನರಿಗೆ ಮಹೋಪ 
ಕಾರ ಮಾಡಿದ್ದಾರೆ 1 ಆ ಮಹಾ ಕೃತಿಯೇ ಮಹಾಭಾರತ ತಾತ್ಸೈರ್ಯ 
ನಿರ್ಣಯ, 

ಶ್ರೀ ರಾಘವೇಂದ್ರ ಗುರುಸಾರ್ವಭೌಮರ ಪೂರ್ವಾಶ್ರಮದ ಪುತ್ರರಾದ 
ಲಕ್ಷ್ಮೀೀನಾರಾಯಣಾಚಾರ್ಯರು.. ಆಚಾರ್ಯರ lib ತಾತ್ಪರ್ಯ 


ನಿರ್ಣಯವನ್ನು ಪ್ರತಿದಿನ ಪಾರಾಯಣ ಮಾಡುವಸ ಂಪ್ರದಾಯವುಳ್ಳ ವರಾ. 


ಗಿದ್ದರು. ಆದರೆ ದ್ವಾದಶಿಯ ದಿವಸ ತಾತ್ಪರ್ಯ ನಿರ್ಣಯ ಪಾರಾಯ ಣಕ್ಕೆ 
ಕಾಲಾವಕಾಶನಿಲ್ಲದೆ ತೊಂದರೆ ಆಯಿತು. "ಇದನ್ನ ರಿತ ಗುರುರಾಜರು-ವಿಸ್ತ್ರಾರೆ 
ವಿಷಯನನ್ನು ಸಂಗ್ರಹವಾಗಿ ರಚಿಸುವುದರೆಲ್ಲಿ ಸಿದ್ಧ ಹೆಸ್ತರಾದ ರಾಯರು 32 


ಅಧ್ಯಾಯಗಳ ತಾತ್ಸ ರ್ಯ ನಿರ್ಣಯಕ್ಕೆ 32 ಶ್ಲೊ (ಗಳಲ್ಲಿ ರೆಚಿಸಿ Wi: 
ಪಾರಾಂ ಣಕ್ಕೆ ಆನುಕೋವಾಗುವಂತೆ ಮಾಡಿ ಸರ್ವಸಜ್ಞ ವೃಂಷಕ್ಕೆ 
ಮಹೋಸಕಾರ ಮಾಡಿದ್ದಾರೆ ! pS 

ವೇದ ಮಂತ್ರಗಳಾಗಲಿ-ಸ್ತೊ "ತ್ರಗಳಾಗಲಿ-ಅರ್ಥಾರ್ನು" ಸಂಧಾನ . 
ಪೂರ್ವಕ ಪಠಿಸಿದರೆ ಪಾರಾಯಣ ಮಾಡಿದರೆ ಅಧಿಕ ಸಲನೇಬ್ಬುನು ಸುಜನ ' 


ಸಮ್ಮತವಾದ ವಿಷಯ ! 


ಗುರುರಾಜರೆ ! ತಾಶ್ಸರ್ಯ ನಿರ್ಣಯ ಭಾವ ಸ ಶಾಶ್ಸೆರ್ಯ 
ಸಮೇತ ಪ್ರಕಟಸುವ ಭಾಗ್ಯವು ನನಗೆ ದೊರೆತಿರುವುದು ಹಿರಿಯರ ಪುಣ್ಯ 
ಬಕೇಸನೆಂದು ಭಾವಿಸುತ್ತೇನೆ. ಕೃತಿ ಮುದ್ರಣಕ್ಕೆ ನೆರವಾದ ಆತ್ಮೀಯರಿಗೆ- 
ಅಂತರಂಗಭಕ್ತ.ರಿಗ ಕ್ಷ ತಚ್ಚ ಯ ಥೆನ್ಯವಾದಗಳು! ಈ ಸತ್ಯತಿಯ- 
ಅನುವಾದ ಪ ಪ್ರಕಾಶನೆಯು' ಶ್ರೀಹರಿ ಪ್ರೀತಿಗಾಗಿ ಎಂದಷ್ಟೆ ವಿಬುಧರಲ್ಲಿ 
ವಿಜ್ಞಾಪನೆ ! ಗೆ ತ್ತಾ 
`27-8-91 ಸ ಬುಧೆಜನನಿಡೇಯ 
ಬೆಂಗಳೂರು ಜೆ. ಎಚ್‌. ಬಿ. ಆಚಾರ್ಯ 


ಸಾಸ 


, ಸಾಮ್ರಾಟ್‌ ಪೋಷಕರು 
"ಆತ್ಮೀಯರು 
ಅಂತರಂಗಭಕ್ತರು 


ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯ 
1  ಭಾವಸಂಗ್ರಹ! 
ಯೋಸ್ರೇ,ಭೂದ್ವಿಶ್ವಗರ್ಭಃ ಸುಖನಿಧಿರಮಿತೈರ್ವಾಸು 
 ಡೇವಾದಿರೂಸೈಃ 


ಫ್ರೀಡೆನ್ನೆ ವೆ [ರಜಾದ see 
ತ್ಯನೀಚೋಚ್ಛ ಸಭಾವೈಃ | 
ವೇದೆ ರ್ನೇಶ್ಯೋಸ್ತ ಚಚ್ಚು ಸ 
ನೋಹೆಯನ್‌ಮರ್ತ್ಯವೃತ್ಯಾ 
ಭಕ್ತಾನಾಂ ಮುಕ್ತಿದಾತಾ ದ್ವಿಷದಸುಖಕರಃ ಪಾತು 
ಸೋಸ್ಮಾನ್ಮಹೇಶಃ ॥೧॥ 


ಸಕಲ ಚರಾಚರ ಜಗವನ್ನು ತನ್ನ ಉದರೆನಲ್ಲಿ ಧರಿಸಿದ-ಸುಖನಿಧಿ 
ರಾದ ವಾಸುಜೀವಾದಿ ಅನೇಕ ರೂಪಗಳಿಂದ ಬ್ರಹ್ಮಾದಿ ದೇನೇಶರೊಡನೆ 
ತಾರತಮ್ಯಾನುಸಾರ ಕ್ರೀಡಿಸುವ- ಅನಂಶಕಲ್ಯಾಣ ಗುಣಪೂರ್ಣನಾದ 
ಮೂಲನಾರಾಯಣನು ಸೃಷ್ಟಿಯ ಪೂರ್ವದಲ್ಲಿಯೂ ವಿರಾಜಮಾನನಾಗಿ 
ದ್ದನು ವೇದವೇದ್ಯನು-ನಿರ್ದೊೋಷನು ಅದ ಶ್ರೀಹರಿಯು ಅಸುರ ಜನ 
ಮೋಹಕನಾಗಿಹನು. ಭಕ್ತರಿಗೆ ಮುಕ್ತಿಪ್ರದನು ವಿದ್ವೇಷಿಗಳಾಡ ರೈತ್ಯರಿಗೆ 
ದುಃಖಪ್ರದನು ಆಗಿಹೆನು. ಅಂತಹ ರನಮಾಸತಿ ನಮ್ಮನ್ನು ಸದಾ 
ಕೆಕ್ಷಿಸಲಿ! 


| 


ಸದ್ಗ್ರಂಥಾನಾಂ ಸಮೂಹೇ ಜಗತಿ ವಿಲುಲಿತೇ 
ಯೇನ ತದ್ಭಾಸ್ಯಮುಚ್ಛೈ 


ರ್ವಕ್ತುಂಂ ಮಧ್ಯೋ ನಿಯುಕ್ತೋ ವ್ಯಧಿತ 
ಸುವಚಸಾಮುದ್ಭೃತಿಂ ಭಾರತಸ್ಯೆ | 


ವೇದೋತ್ಕೃಷ್ಟಸ್ಯ ವಿಷ್ಣೋಃ ಸರಮಪುರುಷತಾಂ 
| ತಾರತಮ್ಯಂ ಸುರಾಣಾಮ್‌ 


ನಾಯೋರ್ಜೀವೋತ್ತಮತ್ವಾದಿಕಮಹಿ ವದತಾಂ! 
| ವ್ಯಾಸಮೀಡೇ ತೆನೀಶನು್‌ 1೨1 


ಕಲಿಬಲದಿಂದ ಕಲುಷಿತಚಿತ್ತರಾದ ಜನರು ಶ್ರೀಮನ್ಮಹಾಭಾರತ-- 
ಬ್ರಹ್ಮಸೂತ್ರ ಗಳು-ಇತರೆ ಸದ್ದ ಂಥಗಳಿಗೆ ಅಪಾರ್ಥವು ಮಾಡೋಣದರಿಂದ 
ಸದ” ಗ್ರಂಥಗಳು ಲೋಪವಾದವು. ಸಮಸ್ತ ಸದ್ಭ್ರೋಥಗಳ ಭಾವವನ್ನು 
ಜಗತ್ತಿಗೆ ತಿಳಿಸಲೋಸುಗ ಶ್ರೀಹರಿಯ ಆಜ್ಞಾಧಾರಕರಾಗಿ ವಾಯುದೇವರು 
ಮಧ್ಮರಾಗಿ ಅನಕಾರೆ ಮಾಡಿದರು, 


ಹರಿಸರ್ವೊೋ ತ್ರ ಮತ್ವ-ವಾಯು ಜೀವೋತ್ತಮತ್ಛ-ಜೀವತಾ ತಾರೆ 
ತಮ್ಯಾದಿ ಸತ್ತತ್ತ ಗಳನ್ನು ನಿರೂಪಿಸಲು ಮಹಾ ಭಾರತದ ವಾಕ್ಯಗಳನ್ನು 


ವೇದವ್ಯಾಸರು ಉದ್ಭಾರ ಮಾಡಿದರು. ಅಂತಹ ವೇದವ್ಯಾಸರ ಗುಣಗಾನ 
ಮಾಡುತ್ತೇನೆ | 


ಆದೌ ರೂಪ ಚತುಸ್ಟ ಯೀಂ ಸೃಜತಿ ಯೋ ದೇವಾನ್‌ 
ಪುರಾಜುಕ್ರಮಾ್‌ 


ದ್ಬ್ರಹ್ಮಾಂಡೆಂ ಪುರಮಬ್ಬಜಾದಿನಿಬುಧಾನ್‌ 


ಸೃಷ್ಟ್ವಾ ಹರತ್ಯಂತತೆಃ 


ಸ್ರಷ್ಟಾ ಪೂರ್ವವದಸ್ಯ ಸರ್ವಜಗತೋ 


ಳೂ 113] 
ದ್ರಾಮೋ:ಭೂದನುಜಾನ್ವಿತೋ ದಶರಥಾತ್ಪಾಯಾತ್ಸ 
ನಃ ಶ್ರೀಪತಿಃ | 


ಶ್ರೀಹರಿಯ ಸೃಷ್ಟಿಯ ಆದಿಯಲ್ಲಿ ವಾಸುಜೀವಾದಿ ನಾಲ್ಕು ರೊಸ 
ಗಳನ್ನು ಪ್ರಕಟಿಗೋಳಿದನು. ಆದಿಸೃಷ್ಟಿಯಲ್ಲಿ ಬ್ರಹ್ಮಾದಿ ದೇವತೆಗಳನ್ನು 
ಸೃಜಿಸುವನು. ಪಾದ್ಮ ಸೃಷ್ಟಿ ಸಿಯಲ್ಲಿ ಬ್ರಹ್ಮಾಂಡವನ್ನು ಮತ್ತೆ ಬ್ರಹ್ಮಾದಿ 
ಡೇ ನತೆಗಳನ್ನು ಸ ೈಜಿಸೆ ನವನು... ಪ್ರಳಯ ಕಾಲದಲ್ಲಿ ಸಂಹಾರ ಮಾಡುವನು. 
ಬಳಿಕ ತತ ಸೃಷ್ಟಿ ಕಾರ್ಯವನ್ನು ಮಾಡುವನು. ಮತ್ಚ್ಯಾದಿ 
ಕೊಪಗಳಿಂದ ಅವತಾರ ಮಾಡುವನು. ಶ್ರೀ ಹೆರಿಯು ದಶರಥನಲ್ಲಿ ರಾಮ 
ನಾಗಿ ಅನುಜರಿಂದ ಅವತಾರ ಮಾಡಿದನು. ರಮಾ ರನುಣನಾದ 


ನಾರಾಯಣನು ನಮಗೆ ರಕ್ಷಕನು. 


4 


ಯದ್ವೃದ್ಧಿರ್ಜನನೋಹಿನೀ ಮುದನಿಂತಾ 
ಯುದ್ಧರ್ಶನಾತ್ಸೆಜ್ಜನಾ 
ಯೇನರ್ಷಿಪ್ರಿಯಕಾರಿಣಾ ನಿಶಚರೀಹಂತ್ರಾ 
`ಸ್ರತೂ ರಕ್ಷಿತಃ | 


ಅಹಲ್ಯಾಂ ಸಪತಿಂ ವ್ಯಧದ್ದರಥೆನುಂ ಭಂಕ್ತ್ವಾ 
: ವಹಜ್ಞಾನಕೀಮ್‌ : 


ಜೇತಾ ವರ್ತ್ವೃನಿ ಭಾರ್ಗವಸ್ಯ ನಗರೀಂ ರಾಮೋ 
| ಗತೋವ್ಯಾತ್ಸ ಮಾನ್‌ 1೪॥ 


ಶ್ರೀರಾಮ ಚಂದ್ರನು ದಿನ ದಿನ ಪ್ರವರ್ಧೆಮಾನನಾಗಿ ಬೆಳೆದಂತೆ ಕಾಣ 
ಬಂದನು; ಇದು ಕೇವಲ ಅಸುರೆಜನ ಮೋಹನಾರ್ಥವಾಗಿ ಮಾಡಿದ 
ವಿಡಂಬನೆ ; ಶ್ರೀರಾಮ ಚಂದ್ರನ ದರ್ಶನದಿಂದಲೇ ಸಜ್ಜನರಿಗೆ ಸಂತೋಷ 
ವಾಯಿತು. ವಿಶ್ವಾವಿ:ತ್ರಾದಿ ಮುನಿ ಜನರಿಗೆ ಶ್ರೀರಾಮನು ಪ್ರಿ ಬ್ರಿಯವನ್ನು ಟು 
ಮಾಡಿದನು. ತಾಟಿಕಾದಿ ರಿಶಾಚರರೆ ಸಂಹಾರಗೈದು ಯಜ್ಞ ಯಾಗಗಳು 
ನಿರ್ವಿಘ್ನವಾಗಿ ನಡೆಯಲು ಕಾರಣನಾದನು. ಅಹಲ್ಯೆಗೆ ಶಾಪವಿಮೋಚನೆ 
ಮಾಡಿ ಪತಿಯ ಸಮಾಗಮನನ್ನಿತ್ತೆನು ಶ್ರೀರಾಮನು. 


ಶಿನಧನುಸ್ಸು ಮುರಿದು ಜಾನಕಿಯನ್ನು ಕಲ್ಯಾಣವಾದನು. ಮಾರ್ಗ 
ದಲ್ಲಿ ಎದುರಾದ ಪರೆಶುರಾಮರನ್ನು ಜಯಿಸಿದಂತೆ ತೋರಿದನು. ಅಯೋಧ್ಯಾ 
ನಗರ ಪ್ರವೇಶಗೈದನು.. ಅಯೋಧ್ಯಾರಾಮನು ನನ್ನನ್ನು ರಕ್ಷಿಸಲಿ ! 


5 
ತೃಕ್ತ್ವಾರಾಜ್ಯಮಿತೋ ವನಂ ನಚನತೋ ಮಾತುಃ 
ಸ ಕಾಕಾಸ್ಷಿಗಮ್‌ 
ದೈತ್ಯಂ ವ್ಯಸ್ಯವಿಕರ್ಣಘೋಣಖಚರೀಬಂಧೂನ್‌ 
ಖರಾದೀನ್‌ ಖಲಾನ್‌ | 


ಮಾರೀಚಂ ಚೆ ನಿಹತ್ಯ ರಾನಣಹೈತಾಂ ಸೀಶಾಂ 
ವಿಚಿನ್ವನ್ನಿನ 


ಹಾ ಪ್ರೋ ವಾಯಂಸುತೇನ: ಸೂರ್ಯಜಯೆುಜಾ 
ರಾನೊಟನತಾದ್ವಂದಿತಃ ॥॥ 


ಮಾತೆ ಕೈಕೇಯಿಯ ಮಾತಿನಂತೆ ಶ್ರೀರಾಮಚಂದ್ರನು ನಿತೃವಾಕ್ಯ 
ಪರಿಸಾಲಕನಾಗಿ ರಾಜ್ಯವನ್ನು ತೊರೆದು ಅಡವಿಗೆ ನಡೆದನು. ಕಾಗೆಗಳ 
' ಬಲಗಣ್ಣಿ ನನ್ಲಿ ವಾಸವಿದ್ದ ಕಾಕಾಸುರನನ್ನು ಕೊಂದನು. ಐಾವಣನ ತಂಗಿ 
ಶೂರ್ಪಣಖ ವಿಧವೆ ರಾಮನನ್ನು ಕಾಮಿಸಿ ಬಂದಳು. ಅವಳ ಕಿಶಿ_-ಮೂಗು 
ಗಳನ್ನು ಛಿದ್ರಗೊಳಿಸಿ- ವಿಧವೆಯನ್ನು ವಿಕಾರಗೊಳಿಸಿದನು. ಆಕೆಯ . 
ಬಂಧುಗಳಾದ-ಖರನನ್ನು -ಮಾರೀಚನನ್ನು -ಇತರರನ್ನು ಸಂಹಾರ ಗೈದನು. 
ರಾನಣನು ಸೀತಾಕ ಸತಿಯನ್ನು ಕದ್ದು ಒಯ್ದನ ನು ಎಂಬುದನ್ನು ಸರ್ನಜ್ಞ 
ನಾದ ಫ್ರೀಡಂ ದ್ರನು ಬಲ್ಲನು. ಆದರೂ ಸೀತೆಯನ್ನು ಮಜ 
ವವನಂತೆ ವಿಡಂಬನೆ ಮಾಡಿದನು. ಸೂರೈನಂದನ ಸುಗ್ರೀವನಿಂದ ಬಳಿಗೆ 
ಬಂದ ವಾಯುನಂದನ ಹನುಮಂತನಿಂದ ಅಭಿನಂದಿತನಾದನು. 
ಚಂದ್ರನು ನಮಗೆ ಸದಾ ರೆಕ್ಷಕನಾಗಿರಲಿ! 


ಶ್ರೀರಾಮ 


6 
.ಸುಗ್ರೀನೇಣ ಸಖತ್ವಮಾಪ್ಯ ಶಸಥಂ ಕೃತ್ವಾ ವಧೇ 
| ವಾಲಿನ- 


ಸ್ತಾಲಾನ್‌ ಸಪ್ತ ವಿಭಿದ್ಯ ವಾಲಿನಿಧನಂ ಕೃತ್ವಾ 
ಸ್ವರಾಜ್ಯೇ ಸ್ಲಿತವರ್‌ | 


ಮಾರ್ತಾಂಡಿಂ ಚ ವಿಧಾಯ ಮಾರುಕಿಂಂಜಾ 


ಉಾವ್ಯಾಂ ದಿಶಂ ಗಚ್ಚತಾ- 


ಸೀತಾನ್ವೇಷಣವಿಂಚ್ಛತಾಬೈಿತರಣೇ 
ರಾಮೊಲವತಾತ್ಸಂಸ್ತುತಃ ೬! 


ಹನುಮಂತನ ಜೊತೆಯಲ್ಲಿ ಬಂದ ಸುಗ್ರೀವನ ಸಖ್ಯವನ್ನು ಶ್ರೀರಾ 
ಮನು ಬೆಳೆಸಿದನು. ವಾಲಿಯನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿದನು. 
ತಾಳೆಯ ಮರೆಗಳ ರೊಪದಲ್ಲಿದ್ದ ಏಳು ಮಂದಿ ರಾಕ್ಷಸರನ್ನು ಶ್ರೀರಾಮನು 
ಶೀಳಿ ಬಿಸುಬದನು. ನಕ್ರಮಾರ್ಗಾನುವರ್ತಿಯಾದ ವಾಲಿಯನ್ನು ನಧಿ 
ಸಿದನು. ಸುಗ್ರೀವನನ್ನು ವಾನರ ರಾಜ್ಯದಲ್ಲಿ ಸಟ್ಟಾಭಿಹಿಕ್ಸನನ್ನಾಗಿ ಮಾಡಿ 
ದನು, ಸೀತಾನ್ವೇಷಣೆಗಾಗಿ ಕಹಿಗಳನ್ನು ಎಲ್ಲಾ ದಿಕ್ಕುಗಳಿಗೆ ಕಳಿಸಿದನು. 
ದಕ್ಷಿಣ ದಿಕ್ಕಿಗೆ ಹೊರಟಿ ಹನುಮಂತನಿಂದ ಶ್ರೀರಾಮನು ಸಂಸ್ಥುತೆನಾದನು. 
ಹನುಮತ್‌ ಸೇವಿತ ಶ್ರೀರಾಮಚಂದ್ರನು ನಮಗೆ ಸದಾ ರಕ್ಷಕನಾಗಿರಲಿ ! 


1) 
ಯಸ್ಯ ಶ್ರೀಹನುಮಾನನುಗ್ರಹಬಲಾತ್ತೀರ್ಣೊೋಲಂ 
ಬುಧಿರ್ಲೀಲಯಾ 
ಲಂಕಾಂ ಪ್ರಾಸ್ಯ ನಿಶಾನ್ಯು ರಾಮದಯಿತಾಂ 
ಭಂಕ್ತಾನನಂ ರಾಕ್ಬಸಾನ್‌ | 


ಅಕ್ಸಾದೀಸ್ವಿನಿಹತ್ಯ ನೀಕ್ಸ್ಯ ದಶಕಂ ದಗ್ಗಾಪುರೀಂ 
ತಾಂ ಪುನ 


ಸ್ತೀರ್ಣೋಜ್ನಿಃ ಕಪಿಭಿಯರ್ನಿತೋಷ್ಯನಮತ್ತೆಂ 
ರಾಮಚಂದ್ರಂ ಭಜೇ ॥೩/! 


ಸಡ್ಗುಣೈಶ್ವರ್ಯ ಸಂಪನ್ನನಾದ ಶ್ರೀರಾಮಚಂದ್ರನ ಅನುಗ್ರಹ 
ಬಲದಿಂದ ಹನುಮುತನು ಸಂಪದ್ಭರಿತನಾದನು. ಸಮುದ್ರವನ್ನು ಲೀಲೆ 
ಯಿಂದ ದಾಟಿದನು. ಲಂಕಾನಗರನನ್ನು ಸೇರಿದನು. ರಾಮ ಸತಿ ಸೀತಾ 
ಮಾತೆಯನ್ನು ಕಂಡನು. ಅಶೋಕನನವನ್ನು ಹಾಳು ಮಾಡಿದನು. 
ಅಕ್ಷಯ ಕುಮಾರಾದಿ ರಾಕ್ಷಸ ನೀರೆರನ್ನು ಕೊಂದು ಬಿಸುಟಿದನು. ದಶಾಸ್ಯ್ರ 
ರಾವಣನ ಸಂಗಡ ಮಾತನಾಡಿದನು. ಲಂಕಾಪುರಿಗೆ ಬೆಂಕಿಯನ್ನು ಹೆಚ್ಚಿ 
ಪುರನನ್ನು ' ಸುಟ್ಟು ಭೂದಿ ವತಾಡಿದನು. ಸಮುದ್ರವನ್ನು ದಾಟ 
ಹಿಂದಿರುಗಿ ಬಂದನು. ಕಪಿಗಳಿಂದ ಕೂಡಿ- ಶ್ರೀರಾಮರಲ್ಲಿಗೆ ಬಂದನು: 
ಹನುಮಂತನು ಶ್ರೀರಾಮಚಂದ್ರನಿಗೆ ಶಿರಸಾ ವಂದಿಸಿದನು. ಸುಪ್ರೀತನಾಡ 
ಶ್ರೀರಾಮಚಂದ್ರನು ನಮಗೆ ಸದಾ ರೆಕ್ಷಕನಾಗಿರಲಿ 1... 


8 
ಸಿಂಧುಂ ದಕ್ಷಿಣಮಾಗತೋ ಪಶೆಮುಖಭ್ರಾತ್ರಿಸ್ಟೃ ' 
ದೋಭ್ಯರ್ಚಿತೋ 
ಬಧ್ವ್ವಾ ಸೇತುಮವಾಷಪ್ಯ ರಾಶ್ಷಸಪುರೀಂ ಸೈನ್ಯೈಃ 
ಕಪೀನಾಂ ಯುತ: | 


ಹತ್ಯೇಂದ್ರಾರಿಕ ಕುಂಭಕರ್ಣ ದಶಕಾದೀನ್ರಾಕ್ಟಸಾನ್‌ 
ಜಾನಕೀ _- 


ಮಾದಾಯೊಪ್ಯ ಪುರೀಂ ಸ್ವರಾಜ್ಯಸದನೀಂ 
ಪ್ರಾಪ್ತೋನತಾದ್ರಾಘವ ಃ llell 


ಶ್ರೀರಾಮಚಂದ್ರನು ದಕ್ಷಿಣ ಸಮಂದ್ರ ತೀರಕ್ಕೆ ಬಂದನು. ರಾವಣನ 
ತನ್ಮುನಾದ ವಿಭೀಷಣನಿಗೆ ಅಭಯೆಸ್ರದನಾದನು. ಸಮುದ್ರ ರಾಜನಿಂದ 
ಪ್ರಾರ್ಥಿತನಾಗಿ ಜಲಧಿಗೆ ಸೇತುನೆಯನ್ನು ಕಟ್ಟಿದನು. ಕಪಿ ಸೈನ್ಯದೊಡನೆ 
ಲಂಕಾಪುರೆ ಪ್ರವೇಶ ಗೈದನು. ಇಂದ್ರಜಿತನನ್ನು ಲಕ್ಷ್ಮಣನಿಂದ ಕೊಲ್ಲಿ 
ಸಿದನು. ಕುಂಭಕರ್ಣನನ್ನು ನೋದಂಡರಾಮನು ಕೊಂದು ಬೆಸುಟಔದನು 
ದಶಾಸ್ಯ ರಾವಣನನ್ನು ಸಂಹಾರೆ ಗೈದನು, ಜಾನಕೀ ಸಮೇತ ಶ್ರೀರುನ 
ಚಂದ್ರನು ಅಯೋಧ್ಯೆಗೆ ಮರಳಿ ಬಂದನು. ಆಗ ಶ್ರೀರಾಮ ಸಟ್ಭಾಜ್ಯಸೇ 
ವಾಯಿತು, ಪಟ್ಟಾಭಿರಾಮನು ನಮಗೆ ಭದ್ರವನ್ನು ಕರುಣಿಸಲಿ [ 


ಈ 


9 
ಪ್ರಾಪ್ತಃ ಸಾಮ್ರಾಜ್ಯಲಕ್ಷ್ಮೀಂ ಪ್ರಿಯತಮಭರತಂ 
ಯೌನರಾಜ್ಯೆಅಭಿಷಿಚ್ಯ 


ಸ್ಕೀಯಾನ್‌ ರಕ್ಷನ್‌ ಸುತೌ ದ್ಮೌಜನಕದುಹಿತರಿ 
ಪ್ರಾಪ್ಯೈತಾಂ ತ್ಯಾಜಯನ್‌ಸ್ವಮ್‌ 


ಸೀತಾಹೇತೋರ್ನಿನೋಹ್ಯ ಕ್ರಿಕಿಜದಿತಿಸುತಾನರ್ಥಿತೋ 
ದೇವಸಂಘೈಃ 


ಸದ್ದಿರ್ಯುಕ್ರೋಹನೂಮದೃರದ ಉಪಗತೆಃ ಸ್ವಂ 
ಪದಂ ಹಾತು ರಾಮಃ ॥೯॥ 


ಶ್ರೀರಾಮನು ರಾಜ್ಯಲಕ್ಷಿ ೬ಯೆನ್ನು ಸಡೆದನು. : ಪ್ರಿಯನಾದ ಭರತ 
ನನ್ನು ಯುವರಾಜನನ್ನಾಗಿ ಮಾಡಿದನು. ಸ್ವಜನ ರಕ್ಷಕನಾದನು. ಸೀತೆ 
ಯಲ್ಲಿ ಕುಶ ಲನರೆಂಬ ಇಬ್ಬರು ಮಕ್ಕಳನ್ನು ಪಡೆದನು. ಅಶ್ವಮೇಧಾಡಿ 
ಯಾಗಗಳನ್ನು ಮಾಡಿದನು. ಅಗ್ಗ ಸ್ಟ್ಯಂತರ್ಗತ ಪರಮಾತ್ಮನನ್ನು ಪೂಜಿ 
ಸಿದನು. ಸೀತೆಗಾಗಿ ಸುರಾಣಕರೆಂಬ ದೈತ್ಯರನ್ನು a 
ಪರಂಧಾಮಕ್ಕೆ ತೆರಳಲು ರುದ್ರಾದಿ ಸುರೇಶರಿಂದ ಪ್ರಾರ್ಥಿತನಾದನು. 
ಹನುಮಂತ ದೇವರಿಗೆ ಸಹಭೋಗಭಾಗ್ಯವನ್ನಿತ್ತು ಮುಕ್ತಿಯೋಗ್ಯರಿಂದ 
ಕೂಡಿ ಶ್ರೀರಾಮಚಂದ್ರನು ವೈಕುಂಠಕ್ಕೆ ತೆರೆಳಿಡನು. ಅಂತಹ ಶ್ರೀರಾಮ 
ಚಂದ್ರನು ನಮಗೆ ರಕ್ಷಕನಾಗಿರಲಿ | 


10 
ತ್ರೀ ತೊಣಬ್ಬ್ಯ್ಯುನ್ಮಥನಾದಿರಾತ್ಮ ಚರಿತಂ 
| ದೇವೈರ್ಗೃಣದ್ಳಿ: ಸ್ತುತೆಃ 
ಸದ್‌ಜ್ಞಾನಾಯ ಸರಾಶರಾಖ್ಯಮುನಿನಾ ಯಃ 
ಸತ್ಯನತ್ಯಾಮಭೂತ್‌ | 


ವ್ಯಾಸಕ್ಟೆ (ನ ನಿಧಾಯ ಮೇದನಿನೃತಿಂ ಶಾಸ್ತ್ರಾಣಿ . 
ಸರ್ವಾಣ್ಯಪಿ 


ಜ್ಞಾ ನಂ ಸತ್ಸು ವಿಧಾಯ ತೆದ್ದತೆಕಲಿಂ ನಿಘ್ನನ್‌ ಸ 
| ನೋವ್ಯಾದ್ಮ ರಿ: lool 


: ಶ್ಷೇರಸಮುದ್ರಮಥನಾದಿ ಶ್ರೀಹರಿಯ ಮಹಾಮಹಿವೆಗಳನ್ನು ದೇವತೆ 
ಗಳು ಕೊಂಡಾಡಿದರು. ಸುಜನರಿಗೆ ಸುಜ್ತಾ ತನವನ್ನು ನೀಡುವ ಸಲುವಾಗಿ 
ಸರಮಾತ್ಮನು ಪರಾಶರೆ ಮುನಿಗಳಿಂದ ಸತ್ಯವತೀ ಜೀವಿಯಲ್ಲಿ-ವ್ಯಾಸ 
- ಭಗವಾನರಾಗಿ ಅವತಾರೆ ಮಾಡಿದನು. ವೇದವಿಭಾಗ ಮಾಡಿ ಶಾಸ್ತ ಸ್ತ್ರಗಳನ್ನು 

ಕೆಚಿಸಿ- ದುರ್ಜನರಲ್ಲಿ ಮಿಥ್ಯಾಜ್ಞ್ಯಾ ನ ರೂಪದಿಂದ ಆವರಿಸಿದ್ದ ಕಲಿಯನ್ನು 

ನಿಗ್ರಹ ಮಾಡಿದನು. ಸುಜನರಿಗೆ ಸುಜ್ಞಾನೆದಾತನಾದನು. ನ್ಯಾಂದ 
ಭಗವಾನ್‌ ಶ್ರೀಹೆರಿಯೇ ನಮಗೆ ರಕ್ಷಕನು. 


1 
ಭೂಪಾ ಯತ್ರ ಪುರೂರವಪ್ರಭೃತಯೋ ಜಾತಾ 
ನಿಧೋರನ್ವೆಯೇ 


ಯದ್ಬಾದ್ಯಾ ಭರತಾದಯಃ ಕುರುವುಂಂಖಾ 
ಭೀಷ್ಮಾಂಬಿಕೇ ಯಾದಯುಃ | 


ಏಸ 
ಹ 


ಭೂಭಾರತ್ರಯಕಾಂಕ್ರಿಭಿಃ ಸುರವಕೈರಭ್ಯರ್ಥಿತ 
ಶ್ರೀಪತಿ 


ಸ್ಪತ್ರಾನಿರ್ಭನಿತುಂ ಸಹ ಸುರವರೈರಿಚ್ಛನ್‌ ಹರಿಃ 
ಪಾತು ಮಾಮ್‌ ॥೧೧॥ 


ಪುರೂರವಾದಿರಾಜರು ಚಂದ್ರವಂಶದಲ್ಲಿ ಜನಿಸಿದರು. ಯಮ ಬರತ 
ಕುರು-ಭೀಷ್ಮ -ಧೃತರಾಷ್ಟ್ರ್ರಾ ದಿರಾಜರು ಪುಟ್ಟಿ ದ ಚಂದ್ರವಂಶದಲ್ಲಿ ಶ್ರೀಹರಿ 
ಅನತಾರ ಮಾಡಿದನು. 'ಸೊಭಾರೆಹರಣಾರ್ಥವಾಗಿ ಸ ಸುರೆವರರಿಂದ ಪ್ರಾರ್ಥಿತ 
ಸಾಗಿ ದೇವತೆಗಳಿಂದ ಕೂಡಿ ಶ್ರೀಹರಿ ಚಂದ್ರವಂಶದಲ್ಲಿ ಶ್ರೀ ಕೃಷ್ಣನಾಗಿ 
_ ಅವತಾರ ಮಾಡಿದನು. ಕೃಷ್ಣ ರೂಸಿ ಶ್ರೀಹರಿಯೇ ನಮಗೆ ರಕ್ಷಕನು. 
ಜು 


12 
ದೇವಕ್ಕಾಂ ವಸುದೇವತೋಗ್ರಜಯುತೋ ಜಾತೋ 
ವ್ರಜಂ ಯೋ ಗತೋ 
ಬಾಲಫೀ ಶಕಟಾಶ್ಚಹಾ ಸ್ಪಜನನೀಮಾನ್ಯಸ್ತೃಣಾ- 
ವರ್ತೆಹಾ! 


ಯತ್ಪೂರ್ವಂ ಭರತಶ್ಚ ಸಾಂಡುತನಯಾ 
ಯತ್ಸೇವನಂ ಜಜ್ಞಿರೇ 


ಕರ್ತುಂ ಧೆರ್ಮಮರುದ್ವೃಸಾತ್ವಿಭಿರಜಂ 
ನಂದಾತ್ಮಜಂ ನೌಮಿ ತಮ್‌ ॥೧೨॥ 


ಶ್ರೀಹರಿ ಬಲರಾಮನನ್ನು ಅಣ್ಣನಾಗಿ ಮಾಡಿಕೊಂಡು ದೇವಕೀ ವಸು 
ಬೇೀವರೆ ಮಗನಾಗಿ ಅವತಾರೆ ಮಾಡಿದನು. ಗೋಕುಲಕ್ಕೆ ತೆರಳಿದನು. 
ಮಕ್ಕಳನ್ನು ಕೊಲ್ಲುತ್ತಿದ್ದ ಪೂತನಿಯನ್ನು ಮತ್ತು ಶಕಟಾಸುರನನ್ನು ಲೀಲೆ 
ಯಿಂದ ಕೊಂದನು, ತೃಣಾವರ್ತನನ್ನು ಮುಗಿಸಿದನು. ತಾಯಿಯಾದ 
ಯಕೋದಾಸೇವಿಗೆ ಬಾಯಿಯಲ್ಲಿ ವಿಶ್ವರೂಪವನ್ನು ತೋರಿದನು. ಶ್ರೀಹರಿಯ ` 
ಸೇವೆ ಮಾಡಲು ಜೀವತೆಗಳಲ್ಲಿ ಯಮಧರ್ಮನು ಮುಖ್ಯ ಪ್ರಾಣನು ಜೀವೇಂ".. 
ದ್ರನು ಅಶ್ವಿನೀ ದೇವತೆಗಳು ಶ್ರೀಕೃಷ್ಣಾ ವತಾರಕ್ಕೆ ಪೂರ್ವದಲ್ಲಿ ಕೆಲನರು 
ಅನಂತರದಲ್ಲಿ ಕೆಲನರು  ಪಾಂಡುಪುತ್ರರಾಗಿ ಅವತಾರ ಮಾಡಿದರು. 
ನಂದಕಿಶೋರ ನನನೀತಚೋರನಾದ ಬಾಲಕೃಷ್ಣ ನು ನನುಗೆ ರಕ್ಷಕನಾಗಿರಲಿ 
ಎಂಬುದಾಗಿ ಪ್ರಾರ್ಥಿಸಿ ಸ್ತುತಿಸುವೆನು. 


13 
ಸಂಸ್ಕಾರಾನ್‌ ಪ್ರಾಪ್ಯ ಗರ್ಗಾದ್ಬ್ಭಹುತಿಶುಚರಿತೈಃ 
ಪ್ರೀಣಯನ್‌ ಗೋಪಗೋಪೀ- 
ರ್ವತ್ಸಾನ್‌ ಧೇನೂಂಶ್ಚ ರಕ್ಷನ್ನಹಿಷತಿದವುನೋ ಯಃ 
| ಪಪೌ ಕಾನನಾಗ್ಲಿಮ್‌ | 


ನಿಸ್ರಸ್ತ್ರೀಪ್ರೀತಿಕಾರೀ ಧೃತಥರಣಿಧರೋ- 
4 ಗೋಪಿಕಾಭಿರ್ನಿಶಾಸು 


ಕ್ರೀಡನ್ನ ಲ್ಲಾಂಶ್ಚ ಕಂಸಂ ನ್ಯಹನದುಪಗತೋವ್ಯಾತ್ಸ 


ಕೃಷ್ಣಃ ಪುರೀಂ ಸ್ವಾಂ ॥೧೩॥: 


€ ಕೃಷ್ಣನು ಗರ್ಗಾಚಾರ್ಯರಿಂದ ಕ್ಷತ್ರಿಯೋಚಿತ ನಾಮಕರಣಾದಿ 
ಸಂಸ್ಕಾರಗಳನ್ನು ಪಡೆದನು. ಬಾಲಲೀಲೆಗಳಿಂದ ಗೋಪೀ ಜನರನ್ನು... 
ಗೋಪಾಲಕರನ್ನು ಆನಂದಸಡಿಸಿದನು. ಗೋಗಳನ್ನು ಕರುಗಳನ್ನು ಕಾಯಲು 
, ಹೊರಟನು. ಕಾಳಿಯ ಮರ್ದನ ಮಾಡಿದನು. ಕಾನನ ಅಗ್ನಿಯನ್ನು 
ಪಾನ ಮಾಡಿದನು. ವಿಪ್ರ ಪತ್ನಿಯರಿಂದ ಅನ್ನ ನನ್ನು ಸ್ವೀಕರಿಸಿ ಅವರನ್ನು 
`' ಅನುಗ್ರಹಿಸಿದನು ; ಗೋವರ್ಧನ ಗಿರಿಯನ್ನು ವತ್ತಿ ಹಿಡಿದನು. ಗೋಪಿಕಾ 
ಸ್ತ್ರೀಯರ ಜೊತೆಯಲ್ಲಿ ರಾತಿ) ಬೆಳದಿಂಗಳಲ್ಲಿ ರಾಸಕ್ರೀಡ ಆಡಿದನು. ವಾವ 
ಕಂಸನಿಂದ ಮಧುಕೆಗೆ ಆಹ್ವಾನಿತನಾಹನು. ಚಾಣೂರ ಮುಷ್ಟಿ ಕರನ್ನು 
' ಸಂಹಾರ ಮಾಡಿದನು. ಕಂಸನನ್ನು ಕಾಲನ ಬಳಿಗೆ ಕಳುಹಿದ ಕೃಷ್ಣನ 
ನಮಗೆ ರಕ್ಷಕನಾಗಿರಲಿ 1. ' 


ಇ. 


14 
ಸಿತ್ರೋಬಂಧಂ ನಿರಸ್ಯ ಕ್ರಿತಿಸತಿಮಕರೋದುಗ್ರಸೇನಂ 
ಗುರೋರ್ಯಃ 

ಪುತ್ರಂ ಪ್ರಾದಾತ್ಸರೇತಂ ಯುಧಿಜಿತಜರಾಸಂಧ- 
ಪೂರ್ವಾರಿನರ್ಗಃ | 


ಸಾರ್ಥಾನ್ಸಿತ್ರಾವಿಹೀನಾನುಪಗತನಗರಾನ್‌ ಯಸ 
ಜೋಪಾದ್ಧಿಸದ್‌ ಹೋ 


ನಂದಾದೀನುದ್ಧವೋಕ್ತ್ಯಾ ಗತವಿರಹಶುಚಃ 
ಕಾರಯನ್ಸೋೊ€ನತಾನ್ಮಾಮ್‌ 1೧೪॥ 


ಶ್ರೀ ಕೃಷ್ಣನು ಬಂಧನದಲ್ಲಿದ್ದ ಮಾತಾಸಿತೃಗಳೆನಿಸಿದ ದೇವಕೀ ವಸು 
ಜೀವರನ್ನು ಬಂಧಮುಕ್ತರೆನ್ನಾಗಿ ಮಾಡಿದನು. ಉಗ್ರಸೇನನನ್ನು ರಾಜ 
ನನ್ನಾಗಿ ಮಾಡಿದನು. ಗುರುಗಳಿಂದ ಸಾಂದೀಸನ್ಯಾಚಾರ್ಯರ ಮೃತ 
ಪುತ್ರನನ್ನು ಬದುಕಿಸಿ ಗುರುದಕ್ಷಿಣೆಯಾಗಿ ತಂದುಕೊಟ್ಟ ನು. ಜರಾಸಂಧ್ಯಾದಿ 
ವೈರಿ ನರ್ಗವನ್ನು ಜಯಿಸಿದನು. ತಂಜಿಯ ಮರಣಾನಂತರ ಅನೇಕ ಅಪತ್ತು, 
ಗಳಿಗೆ ಗುರಿಯಾದ ಷಾಂಡನರನ್ನು ಕಾಪಾಡಿದನು. ಉದ್ಭನನನ್ನು ಗೋಕು 
ಲಕ್ಕ ಕಳುಹಿಸಿ ನಂದಾದಿಗಳನ್ನು ಗೋಪೀ ಜನರನ್ನು ಸಮಾಧಾನಪಡಿಸಿದನು. 
ಅಜನಾದ ಅವತಾರೆ ಪುರುಷನಾದ ಶ್ರೀಕೃಷ್ಣ ಪಕಮಾತ್ಮನು ನನ್ನನ್ನು ಸದಾ 
ಸಂರಕ್ಷಿಸಲಿ | 


15 


ಯಸ್ಮಾದ್ವ್ಯಾಸಸ್ಟರೂಪಾದಪಿ. ವಿದಿತಸುವಿದ್ಯಾ- 
ಮವಾಪುಃ ಪ್ರಮೋದನು್‌ 


ಸಾರ್ಥಾನ್ನೊ  ೀಣಸುತಾರ್ಥಂ ಪ್ರತಿಗತೆಭೃಗುಣೇ 
ಯನ್ಸಿಯತ್ಯಾರ್ಥಕಾಮಃ | 


ತಸ್ಮಾದಾಸ್ತೋರುವಿದ್ಯಾ ದೃಸದಮುಪಗತೋ 
ಸಾಸ್ತಕಾಮೋಸ್ತ್ರನಿದ್ಯಾ 


ತಿಸ್ಕೇಭ್ಯಃ ಕೌರವೇಭ್ಯೋ ರವಿಜನಿರಸನೋ:ವ್ಯಾತ್ಸ 
ನೋ ನಾಜ್ಕು ರಾರಿಃ ೧೫1 


ಪರಮಾತ್ಮನ ಮತ್ತೊಂದು ರೂಪವೇ ಆದ ವೇದವ್ಯಾಸರಿಂದ ಸಕಲ 
ವಿದ್ಯೆಗಳನ್ನು ಕಲಿತ ಪಾಂಡನಕು ಸಂತೋಷದಿಂದಿದ್ದರು. ಶ್ರೀಹರಿಯ 
'ಸಂಕಲ್ಪದಂತೆ ದ್ರೋಣಾಚಾರ್ಯರು ಮಗ ಅಶ್ವತ್ನಾ ಮನಿಗೆ ಸಂಪತ್‌ 
ಪ್ರಾಪ್ತಿಗಾಗಿ ಭಾರ್ಗವ ರಾಮರಲ್ಲಿಗೆ ಹೋಗಿ ಅವರಲ್ಲಿ ಶ್ರೇಷ್ಠ ವಿದ್ಯೆಗಳನ್ನು 
ಪಡೆದನು. ದ್ರುಪದ ರಾಜನಲ್ಲಿಗೆ ಪೋಗಿ ವಿಫಲ ಮನೋರಥರಾದರು. 
ಕೌರವರಲ್ಲಿಗೆ ಬಂದರು. ಕುರುತಾಂಡವರಿಗೆ ಅಸ್ತ್ರವಿದ್ಯಾಭ್ಯಾಸ ಮಾಡಿ 
ಸಿದರು. ಸೂತಪುತ್ರ ನಾದ ಕರ್ಣನನ್ನು - ಶಿಷ್ಯನನ್ನಾಗಿ ಸ್ವೀಕರಿಸದೇ ತಿರೆಸ್ಕರಿ 
ಸಿದರು. ಶ್ರೀಹರಿಯ ರೂಪನಾದ ಯಾದನಕೃಷ್ಣ ನು ನಮಗೆ ಸದಾ ರಕ್ಷಕ 
ವಾಗಿರಲಿ! 


16 
ಭೂಯಸ್ಸ್ವಾಗತಮಾಹವೇ ಸಹಜರಾಸಂಧೆ ಕರ್ಸ್ಗೇ- 
ಸೈರ್ನೀತಯೇ 
ಜ್ಞಾತ್ವಾಗಾತ್ಸಹಜಾನ್ವಿತೋತಿಗಹನಂ 
ಗೋಮಂತೆಮತ್ರಾಗಮತ್‌ | 
ತಾರ್ಕ್ಸ್ಟಾಲ್ಲಬ್ಬಕಿರೀಟ ಉನ್ನತಗಿರೇರಾಪ್ಟುತ್ಯ ಜಿತ್ವಾ ; 


ರಿಪೂನ್‌- 


ಹತ್ಕಾ ಸ್ವೀಯಸೃಗಾಲಆತ್ಮನಗರೀಂ ಪ್ರಾಪ್ತಃ ಸ 
ನೋವ್ಯಾದ್ಧರಿಃ ॥೧೬॥ . 


ಅನೇಕ ರಾಜರಿಂದ ಕೂಡಿ ಜರಾಸಂಧನು ಮತ್ತೆ ಕೃಷ್ಣನ ಮೇಲೆ 
ಯುದ್ಧಕ್ಕೆ ಬಂದನು. ಆಗ ಕೃಷ್ಣನು ಬಲರಾಮನಿಂದ ಕೂಡಿ ದುರ್ಗಮ 
ವಾದ ಗೋಮಂತ ಪರ್ವತಕ್ಕೆ ಬಂದನು. ಬಲಿಚರ್ಕವತ್ರಿ ಕೊಂಡೊಯ್ದ 
ಶನ್ನ ಕಿರೀಟನನ್ನು ಕೃಷ್ಣನು ಗರುಡನಿಂದ ತರಿಸಿ ಪಡೆದನು. ರ್ವತಾಗ್ರ: 
ಡಿಂದ ಧುಮಿಕಿ ಜರಾಸಂಧನನ್ನು ಜಯಿಸಿದನು. ಬಂಧುವಾದ ಸ್ಫಗಾಲ 
ವಾಸುದೇವನನ್ನು ಕೊಂದು ಮಧುಕೆಗೆ ಹಿಂದಿರುಗಿದ ಶ್ರೀಕೃಷ್ಣ ನು ನಮಗೆ 
ಸದಾ ರೆಕ್ಷಕನಾಗಿರೆಲಿ | 


17 
ಭಗ್ನಾಶಾನ್ನೃಪತೀನರೀನ್ವ್ಯಧಿತಯನ್‌ 
ಸ್ವರ್ಗಾಧಿಸಾದ್ಯಾಸನೇ 
ಸ ಲಗ್ನೋ ಭೀಷ್ಮ ಕಸತ್ಯೃಥೋತ ಪರಮಂ 
ಷ್ಟ ಜಫ್ನೇಸತೀಮಾತ್ಮನಃ | 


A ಜಿಘ್ರಾಂ ಯೋ.ಕೃತ ರುಕ್ಮಿಣೀಂ 
ಸಮಜಯದು ರ್ಗಂ ನಿರುಗ್ಮ್ಯಾದಿಕಾನ್‌ 


ಜಿಫ್ರನ್‌ ಸತ್ರಾಜಿತಾತ್ಮಜಾಸತಿರಸೌ ಮೇಘ್ನನ್‌ 
| ಭವೇತ್ಸರ್ವದಾ lel 


~~ 


ರುಕ್ಮಿಣಿಯು ಶಿಶುಸಾಲನೆಂಬ ಜರುಸಂಧಾದಿ ಶಶ್ರುರಾಜರ ದುರಾಶೆ 
ಯನ್ನು ಶ್ರೀಹರಿ ಭಗ್ನ ಗೊಳಿಸಿದನು. ಬೀನೇಂದ್ರನು ಕಳೆಸಿದ ರತ್ನ ಸಿಂಹಾ 
ಸನದಲ್ಲಿ ಶ್ರೀಕೃಷ್ಣನು ಆಸೀನನಾದನು. ಭೀಷ್ಮಕ ರಾಜನಿಂದ ಸತ್ಯಾರೆ 
ಪಡೆದನು. . ಬಳಿಕ ಕಾಲಯೆನನನ್ನು ಕಾಲನ ಬಳಿಗೆ ಕಳುಹಿದನು. ತನ್ನಲ್ಲಿ 
ರೆತಳಾದ ತನ್ನ ನಳಾದ ರುಕ್ಮಿಣಿಯನ್ನು ವಿವಾಹವಾದನು, ಆಡ್ಮಿಮಾಡಿ 
ಯುದ್ಧಕ್ಕೆ ಬಂದ ರುಕ್ಮಿ ಮೊದಲಾದ ದುಕ [ದರನ್ನು ಯುದ್ಧದಲ್ಲಿ ಜಯಿ 
ಸಿದನು. ಸತ್ರಜಿದ್ರಾ ಜನ ಪ್ರೀತಿಯೆ ಮಗಳಾದ ಸತ್ಯಭಾಮೆಯ. ಪತಿಯಾದ 
ಶ್ರೀಕೃಷ್ಣ ನು ನಮಗೆ ಜೀವನದಲ್ಲಿ ಬರುವ ಸಕಲ ವಿಘ್ನ ಗಳನ್ನು ನಿವಾರಿಸಿ 
ನಮ್ಮನ್ನು ರಕ್ಷಿಸಲಿ! 


18 
'ಅಸ್ಪ್ರಜ್ಜೇಸ್ಟಧಿಕೋರ್ಜುನೋಥ ಯದನುಕ್ರೋಶೇನ 
ಭೀಮಂ ವಿನಾ 


ಸದ್ಧರ್ಮೆ ನಿರತಂ ದದೌ ಸ್ವಗುರವೇ ಬಧ್ವಾನೃಸಂ 
ಪಾರ್ಷತಮ್‌ | 


ಪುತ್ರೌ ಸ ದ್ರ್ರುಪದೋಸಿ ನನ್ನಿ ವಿಬುಧಾತ್‌ 
ಸ್ತ್ರೀರೂಪಕಂ ಪ್ರಾಪ್ರನಾನ್‌ 


ಇಷ್ಟಾ ಧರ್ಮಜ ಆಸ ರಾಜ್ಯಸೆದನೀಂ ಸ 
ಪ್ರೀಯತಾಂ ನೋ ಹರಿಃ ॥೧೮॥ 


೬. ಶುದ್ಧ ಭಾಗವತ ಧರ್ಮದಲ್ಲಿರೆತರಾದ ಭೀಮಸೇನ ಜೀವರನ್ನು ಬಿಟ್ಟು 
ಉಳಿದ ಪಾಂಡವರಲ್ಲಿ ಶ್ರೇಷ್ಠನಾದ ಅರ್ಜುನನು ದ್ರುಪದರಾಜನನ್ನು 
ಬಂಧಿಸಿ ತಂದು ದ್ರೋಣಾಚಾರ್ಯರಿಗೆ ಗುರು ಕಾಣಿಕೆಯಾಗಿ ಸಮರ್ಪಿಸಿ 
ದನು. ಆ ದ್ರುಪದರಾಜನು-ಅಂತಹ ಜ್ರೋಣರೆನ್ನು ಕೊಲ್ಲುವ ಮಗ 
' ನನ್ನು-ಅರ್ಜುನನನ್ನು ವರಿಸುವ ಮಗಳನ್ನು ಅಗ್ನಿ ದೇವನಿಂದ ಪಡೆದನು. 
ಧಕ್ಕರಾಯನು ವಾರಣಾನತ ರಾಜ್ಯಾಧಿಪತ್ಯವನ್ನು ಶ್ರೀಹರಿಯ ದಯದಿಂದ 
ಪಡೆದನು. ಪಾಃಡವ ಬಂಧುವಾದ ಶ್ರೀಹರಿ ನನ್ನಲ್ಲಿ ಪ್ರೀತನಾಗಲಿ-ಕೃಪೆ 


' ಮಾಡಲಿ! 
? 


19 
ಯತ್ಕಾರುಣ್ಯಬಲೇನ ಪಾಂಡುತನಯಾ ನಿಸ್ತೀರ್ಯ 
« ನಾನಾಸದೋ 


ಭಿಕ್ಸಾನ್ನಾತಿನ ಆಗಮಾಭ್ಯಸನಿನೋ ಹತ್ವಾ ಬಕಂ 
ದ್ರೌಸದೀಮ್‌ | 


ಉದ್ಯಾಹ್ಯಾಖಿಲಭೂಸತೀನಪಿ ತತೋ ಜಿತ್ವಾ ಗತಾನ್‌ 


ಸಾಂ ಪುರೀ- 
ಮಿಂದ್ರಪ್ರಸ್ಥ ಪುರೇ ನಸನ್‌ ಕೃತಧರಾರಕ್ಸೆನ್‌ ಸ 
ನೊಣವ್ಯಾದ್ದೆರಿಃ el 


ಶ್ರೀ ಹರಿಯ ದಯದಿಂದ ಪಾಂಡವರು ಅರಗಿನ ಹುನೆಯಲ್ಲಿ ಸಾಯದೇ 
ಉಳಿದರು ಎಲ್ಲಾ ವಿಸತ್ತುಗಳಿಂದ ಪಾರಾದರು. ಏಕಚಕ್ರನಗರೆದಲ್ಲಿ ವೇದಾ 
ಧ್ಯ್ಯಯನ ಮಾಡಿದರು. ಭಿಕ್ಸಾಟನೆಯಲ್ಲಿ ಕಾಲ ಕಳೆದರು. ದ್ರೌಪದೀ ದೇವಿ 
ಯನ್ನು ಲಗ್ನವಾದರು. ಬಲಿಸ್ಕನಾದ ಬಕಾಸುರನನ್ನು ಕೊಂದರು. ಇತೆರೆ 
ರಾಜರನ್ನು ಯುದ್ಧದಲ್ಲಿ ಜಯಿಸಿದರು. ಹಸ್ತಿನಾವತಿಗೆ ಹಿಂದಿರುಗಿದರು. 
ಪಾಂಡನರು ಇಂದ್ರಪ್ರಸ್ಥದಲ್ಲಿದ್ದು ಶ್ರೀಹೆರಿ ಕರುಣೆಯಿಂದ ರಾಜ್ಯವಾಳಿದರು. 
ಪಾಂಡವ ಬಂಧುವಾದ ಶ್ರೀಹರಿ ನಮ್ಮನ್ನು ಸದಾ ಕಾಪಾಡಲಿ ! 


20 
ಪಾರ್ಥಾನ್ಪರಿಸಾಲಯನ್‌ ಹರಿಪುರೇ 
ಸ್ತ್ರೀಪುತ್ರಸಂಪದ್ಯುತಾನ್‌ 
ಸಂಹರ್ತಾ ಶತಥನ್ವಮಷ್ಟನುಹಿಸೀಭರ್ತಾ 
ಸುಂರರಿಸ್ತುತಃ 


ಹತ್ವಾ ಭೌಮಮಹಪಾಹರತ್ಸುರತೆರುಂ 
ಬಹ್ವೀರುವಾಹಾಂಗನಾಃ 


ಪ್ರಾಯಚ್ಛ ದೆ ರಿಸೂನವೇ ಸ್ಥ ೈಸಹಜಾಂ ಪಾಯಾತ್ಸ 
ನಃ ಕೇಶವಃ soll 


ಶ್ರೀಹರಿ ಹೆಸ್ತಿನಾವತಿಯಲ್ಲಿ-ಸತೀಸುತರಿಂಹ ಕೂಡಿದ ಸವ್ಯಸಾಚಿಯನ್ನು 
ಸಂರೆಕ್ಷಿಸುತ್ತಾ ಇದ್ದ ನು. ಶತಧನ್ವನನ್ನು ಸಂಹಾರೆಗೈದನು. ಅಷ್ಟ ಮಹಿಯ 
ರಿಂದ ಕೂಡಿ ಆನಂದದಿಂದಿದ್ದ ನು. ದೇವರ್ಷಿಗಳಾದ ನಾರದರು ಶಿ ಶ್ರೀಹರಿಯ 
ವಿಚಿತ್ರ ಮಹಿಮೆಯನ್ನು ಕಣ್ಣಾ ರ ಕಂಡನು. ಶ್ರೀಹರಿ ಆಶ ಶ್ರರ್ಯತಮನೆೇ ದು 
ಕೊಂಡಾಡಿದರು. ಶ್ರೀಹರಿಯು ನರಕನನ್ನು ನರಕಕ್ಕೆ ಕಳುಹಿದನು. ಸ್ವರ್ಗ 
ಲೋಕದಿಂದ ಪಾರಿಜಾತವೃಕ್ಷವನ್ನು ತಂದನು. ಹದಿನಾರು ಸಾವಿರೆದ ಒಂದು 
ನೂರು ಕನ್ನಿಯರನ್ನು ಶ್ರೀಹರಿ ವಿವಾಹವಾದನು. ಅರ್ಜುನನಿಗೆ ತನ್ನ ತಂಗಿ 
ಯಾದ ಸುಭದ್ರೆಯನ್ನಿ ತ್ತು ವಿವಾಹಮಾಡಿದನು. ಪಾಂಡವ ಪ್ರಿಯನಾದ 
ಶ್ರೀಹರಿ ನಮ್ಮನ್ನು ಸದಾ ಕಾಪಾಡಲಿ! . 


9} 
ಪಾರ್ಥಾನ್‌ ಲಬ್ಧಸಭಾಂ ನಿಧಾಯ ಮಯತೋ 
ಚಾತಃ ಪುರಂ ಸ್ವಂ ಗತಃ 


ಸ್ತೇತ್ರೆಂ ಕೌರವಮರ್ಶ್ಕ ಪರ್ವಣಿಪುರೀಂ ಸಂಪ್ರಾಪ್ಯ 
ಕರ್ತಾಕ್ರತೋ। 


ಸಾಂಡೂನ್‌ ಪಾಸ ಜರಾಸುತೇ ವಿನಿಹತೇ ತೈಃ 
ಸ್ಯ ಜೆ 
ಕಾರಯಿತ್ಕಾಧೃರಮ್‌ 


ಪ್ರಾಪ್ತಃ ಸ್ವಂ ಪುರಮಚ್ಯುತೋ ವಿಜಯತೇ 
ದ್ಯೂತೇ ಜಿತೈಶ್ಚ ಸ್ಮೃತಃ ॥೨೧॥ 


ಶ್ರೀಕ್ರಿ ನ್ಯ ನು ಪಾಂಡವರಿಗೆ ಅಮರಶಿಲ್ಪಿಯಿಂದ ಮಯ ಸಭೆಯನ್ನು 
ಚ್ಟ ಮಾಡು ಬಳಿಕ ದ್ವಾರಕಾ ನಗ:ಕ್ಕೆ ತೆರಳಿದನು. ಅಶ್ವ 
ಮೇಧೆಯಾಗನನ್ನು ಮಾಡಿದನು. ಮತ್ತೆ ಪಾಂಡವರಲ್ಲಿಗೆ ಬಂದನು! ಭೀಮಾ 
ರ್ಜುನರೊಂದಿಗೆ ಜರಾಸಂಧನಲ್ಲಿಗೆ ಶ್ರೀಹರಿ ನಡೆದನು. ಜರಾಸಂಧನನ್ನು - 
ಭೀಮನಿಂದ ಕೊಲ್ಲಿಸಿದನು. ಆಗ ಪಂಂಡನರಿಂದ ರಾಜಸೂಯ ಮಹಾಯಾಗ 
ನನ್ನು ಮಾಡಿಸಿದನು. ಶ್ರೀಹಠಿ ಬಳಿಕ ದ್ವಾರಕಾಪುರಿಗೆ ನಡೆದನು. ಅಜೀ 
ಸಂದರ್ಭದಲ್ಲಿ ಪಾಂಡನರು. ಮಾಯಾದ್ಯೂತದಲ್ಲಿ ಕೌರವರಿಗೆ ಪರಾಜಿತ 
ರಾದರು. ಪರಾಜತರಾದ ಪಾಂಡನರು ಸಂಕಟಹಲ್ಲಿ ಶ್ರೀಹರಿಯನ್ನು ಸ್ಮರಿಸಿ 
ದರು. ಆಸದ್ಭಂಥುವಾದ ಆ ಹರಿಯೇ ನಮಗೆ ರಕ್ಷಕನು. 


22 
ಪಾರ್ಥಾ ಯಾತಾ ಅರಣ್ಯಂ ನಿಹತನಿತಿಚರಾಃ 
ಪ್ರೀಣಯಂತೋ ದ್ವಿಜೌಘಾನ್‌ 


ವಾರ್ತಾಂ ಶ್ರುತ್ವಾ ಸ್ವಕೀಯಾಮುಪಗತಹರಿಣಾ 
| ಮಾನಿನಾ ಸಿಂಧುರಾಜಮ್‌ | 


ಜಿತ್ವಾ ದುರ್ಯೋಧನಾದೀನ್‌ ಹರಿಹಯಪುರುಷ- 


ವ್ರಾಶಬದ್ದಾನ್ವಿಮೋಚ್ಯ 
ಧಿ 
ಪ್ರಾಪ್ತಾ ಧರ್ಮಾತ್ರೆಸಾದಂ ಯಮಥನುಧುರಿಪುಂ 
ತುಷ್ಬುವುಸ್ತಂ ಪ್ರಪದ್ಯೇ ॥೨೨॥॥ 


ದ್ಯೂತದಲ್ಲಿ ಸೋತ ಪಾಂಡನರು ವನವಾಸಕ್ಕೆ ತೆರಳಿದರು. ಅಲ್ಲಿ 
ಕಿನಿರ್ಶಾರಾದಿ ರಾಕ್ಷಸರನ್ನು ಕೊಂದರು. ಬಾ )ಹ್ಮಣರನ್ನು ಸದಾ ಸಂತೋಷ 
ಪಡಿಸಿದರು. ಪರಾಜಿತರಾದ ಪಾಂಡನರೆ ವಿಷಯ ಕೇಳಿ ಶ್ರೀಹರಿ ಅವರಲ್ಲಿಗೆ 
ಬಂದನು. ಕಷ್ಟದಲ್ಲಿದ್ದ ಪಾಂಡವರನ್ನು ಹಿತವಚನಗಳಿಂದ ಸಮಾಧಾನ 
ಸಡಿಸಿದನು. ಪಾಂಡನರು ಜಯದ್ರಥನನ್ನು ಜಯಿಸಿದರು. ದೇವೇಂದ್ರನ 
ಆಜ್ಞೆಯಿಂದ ಚಿತ್ರಸೇನನೆಂಬ ಗಂಧರ್ವನು ದುರ್ಯೊಧನಾದಿ ದುಷ್ಟರನ್ನು 
ಬಂಧಿಸಿದನು, ಅವರನ್ನು ಸಾಂಡದರು ಬಂಧನಿಮುಕ್ತರನ್ನಾಗಿ ಮಾಡಿದರು. 
ಯಕ್ಷಪ ಶ್ನೈಗಳಿಗೆ ಧರ್ಮರಾುಯಸು ಸೂಕ್ತ ಸಮಾಧಾನಗಳನ್ನಿತ್ತು, ಯಕ್ಷನನ್ನು 
ಸಂತೋಷನಡಿಸಿದನು ; ಶ್ರೀಹರಿ ಪ್ರೀತಿಸಾತ್ರರಾದ ಪಾಂಡನರು ಹರಿಸ್ಮರೆಣೆ 
ಗೈದರು. ಪಾಂಡವ ಬಂಧುವಾದ ಶ್ರೀಹರಿ ನಮಗೆ ಸದಾ ರೆಕ್ಷಕನಾಗಿರಲಿ ! 


23 


ಅನ್ಯಂ ವೇಷನುಂಪಾಗತಾ ಪೃಥಗತೋ ಗತ್ವಾ 
ನಿರಾಭಾಲಯೆಮ್‌ 


ತದ್ದೇಹೇ ಹರಿನಿಷೇನಣಸರಾ ಮಲ್ಲಂ ತಥಾ 
ಕೀಚೆಕಾನ್‌ | 


ಹತ್ವಾ ಗೋಗ್ರಹಣೋದ್ಯತಾನಸಿ ಕುರೂನ್ಸಿತ್ನಾ 
ನಿರಾಟಾರ್ಚಿತಾಃ 


ಪಾರ್ಥಾಃ ಸ್ವಾಂತಿಕಮಾಗತೆಂ ಯೆಮಾಜಿತೆಂ 
ಭೇಜುಸ್ತಮೀಡೇ-ಚ್ಯುತಮ್‌ 1೨೩! 


ಪಾಂಡವರು ವನವಾಸವನ್ನು ಮುಗಿಸಿದರು. ಅಜ್ಞಾತವಾಸ ಕಾಲ 
ಏರೆಲು ಅವರು ಮಾರುವೇಷಗಳಿಂದ ವಿರಾಟ್ರಾಯನ ಬಳಿಗೆ ಬಂದರು. ರಾಜಂ 


ತರ್ಯಾಮಿಯಾದ ಶ್ರೀಹರಿ ಸೇನೆ ಎಂಬ ಬುದ್ದಿ ಇಂದ ವಿರಾಟ್ರಾಯನ ಸೇನೆ 
ಗೈದರು. ಮಹಾಮುಲ್ಲನನ್ನು - ಕೀಚಕನನ್ನು - ಉಪಕೀಚಕರನ್ನು ಭೀಮ 
ಸೇನನು ಕೊಂದು ಬಿಸುಟಿದನೆ. ಗೋಗ್ರಹೆಣ ಮಾಡಲು ಬಂದ ಉರನ 
ರನ್ನು ಯುದ್ಧದಲ್ಲಿ ಪಾಂಡವರು ಜಯಿಸಿದರು. ವಿರಾಟ್ರಾಯನಿಂದ ಪಾಂಡ 
ವರು ಪೂಜಿತರಾದರು. ಬಳಿಗೆ ಬಂದ ಪಾಂಡನ ಬಂಧು ಪರಮಾತ್ಮನನ್ನು 
ಸರಿಸರಿಯಾಗಿ ಸ್ಮರಿಸಿ ಕೊಂಡಾಡಿದರು ; ಅಚ್ಯುತನ ದಯೆಯಿಂದ ಪಾಂಡ 
ನರು ಸದಾ ಸುಖಿಗಳು ; ಅಚ್ಯುತನು ನಮಗೆ ಸದಾ ರೆಕ್ಷಕನಾಗಿರಲ್ಲಿ. 


24 
ಯತ್ಸಂಮುತ್ಯಾ ಸೃಷತತನುಜಸ್ರೇಷಿತಂ : 
ಬ್ರಾಹ್ಮಣೋಕ್ತ್ಯಾ 
ರಾಜ್ಯ ನಾದಾದನುಜಜನಿತೆಸ್ಯಾಂಬಿಕೇ | 

ಯೊರ್ಜುನಸ್ಯ | 


ಯಃ ಸಾಹಾಯಂ ವ್ಯಧಿತನಗರೀಂ 


ಕೌರವಾಣಾಮುನಾಪ್ತಃ 


ಸ್ಟೋಕ್ತೇ ಕೃಷ್ಣಸ್ತದನಭಿನುತೇರಾಪ್ತ್ರಪಾರ್ಥ: 
ಸ ನೋವ್ಯಾತ್‌ ॥೨೪॥ 


ದ್ರುಪದ ರಾಜನ ಕಡೆಯಿಂದ ಬಂದ ವಿಪ್ರನು ಪಾಂಡವರಿಗೆ ಅವರೆ 
ರಾಜ್ಯದ ಭಾಗವನ್ನು ಕೊಡೆಚೇಕೆಂಬ ಹಿತನಚನನನ್ನು ಧೃತರಾಷ್ಟ್ರನು 
ಒಪ್ಪಲಿಲ್ಲ. ಆಗ ಶ್ರೀಕೃಷ್ಣನು ಸಂಧಾನಕ್ಕಾಗಿ ಕೌರವರಲ್ಲಿಗೆ ಬಂದನು ; 
ಪಾಂಡನರಿಗೆ ನ್ಯಾಯವಾಗಿ ಬರೆಜೀಕಾದ ಅರ್ಥ ರಾಜ್ಯವನ್ನು ಕೊಡ 
ಬೇಕೆಂದನು, ಕೌರವರು ಹರಿವಾಣಿಯತ್ನು ನಿರಾಕರಿಸಿದರು. ಆಗ ಶ್ರೀಹರಿ 
ಪಾಂಡನರೆ ಪಕ್ಷದಲ್ಲಿದ್ದು ಪಾರ್ಥಸಾರೆಥಿಯಾಗಿ ಅವರಿಗೆ ಸಹಾಯೆ ಮಾಡಿ 
ದನು. ಪಾರ್ಥಸಾರಥಿ ನಮಗೆ ಸದಾ ರಕ್ಷಕನಾಗಿರಲಿ ! 


25 
ಸೇನಾಂ ನೀಕ್ಷ್ಯರಣೋನ್ಮುಖೇ ಕರುಣಯಾ 
ಶಸ್ತ್ರೋಜ್ಹಿತಂ ಫಾಲ್ಗುನಮ್‌ 


ಸದ್ದೀತಾಮುಪದಿಶ್ಯ ಕಾಮ್ಮುಕಥರಂ ಚಕ್ರೇಸ್ಯ 
ಯಃ ಸಾರಥಿ: | 


ಅನ್ಯೋನ್ಯಂ ಕುರುಪಾಂಡವೈಶ್ಚ ಪೃತನಾಂ 


ಕ 
ದ್ಯೋ ಭೀಷ್ಮಂ ನಿರಪಾತಯತ್ನುತಶರೈ: | 
ಪಾಂಡೋಸ್ತಮಿಡೇಚ್ಯುತವರ್‌ ೯೫ 


ಕುರುಕ್ಷೇತ್ರ ರಣರಂಗದಲ್ಲಿ ಮಹಾ ಸೈನ್ಯವನ್ನು :ೋಡಿ ಶಕ್ರ ಸನ್ಯಾಸ 
ಮಾಡಿದ ಅರ್ಜುನನಿಗೆ ಶ್ರೀಕೃಷ್ಣನು ಗೀತೋಪದೇಶವನ್ನು ಮಾಡಿದನು ; 
ಯುದ್ಧದಲ್ಲಿ ಪಾರ್ಥಸಾರಥಿಯಾಗಿ ಎರಡು ಪಕ್ಷಗಳ ಸೈನ್ಯನಾಶಕ್ಕೆ ಶ್ರೀಹರಿ 
ಕಾರಣನಾದನು, . ಅರ್ಜುನನ ನಿಶಿತ ಶಸ್ತ್ರಗಳಿಂದ ಭೀಷ್ಮರನ್ನು ರಥದಿಂದ 
ರೆಣಭೂನಿಗೆ ಇಳಿಸಿದ ಶ್ರೀಕೃಷ್ಣ ನನ್ನು ನಾನು ಸ್ತೋತ್ರ ಮಾಡುವೆನು ! 


26 


ದ್ರೋಣೇ ಯುಧ್ಯೆತಿ ಪಾಂಡವೈರ್ವಿನಿಹತಂ 
| ಪ್ರಾಗ್ದೋತಿಷಂ ಪಾರ್ಥತಃ 


ಕೃತ್ವಾ ತಸ್ಯ ಸುತೇ ಹತೇ ನಿತಿ ತಿನಂ ನೀತ್ವಾರ್ಜುನಂ 


ಸೈಂಧೆನಮ್‌ಃ | 
ತದ್ದತ್ತಾಸ್ತ್ರಬಲಾದಜೀಘನದತೋ ದ್ರೋಣೇ ಹತೇ 


ರ್ಯೋ ಭೀಮಂ ಚೆ ನಿಜಾಪ್ರನನ್ರುನುಕರೋತ್ತೆಂ 
_ ನೌನಿ ನಾರಾಯಣನು ೨೬! 
ಕುರುಕ್ಷೇತ್ರದಲ್ಲಿ: ಶ್ರೋ ಜಾರ್ಯರು ಪಾಂಡವರೆ ಸಂಗಡ ಯುದ್ಧ 
ಮಾಡುತ್ತಿರಲು ಶ್ರೀಹರಿ ಅರ್ಜುನನಿಂದ ನರಕಾಸುರನ ಮಗನಾದ ಭಗದತ್ತ 
ನನ್ನು ಕೊಲ್ಲಿಸಿದನು. ಪದ್ಮವ್ಯೂಹದಲ್ಲಿ ಪಾರ್ಥಪುತ್ರ ಅಭಿಮನ್ಯುವು ಹತ 
ನಾಡನು. ಶ್ರೀಹರಿ ಅರ್ಜುನನನ್ನು ಕೈಲಾಸಕ್ಕೆ ಕರೆದುಕೊಂಡು ಹೋ? 
ರುಪ್ರಜೀನರಿಂದ ಪಾಶುಪತಾಸ್ತ್ರವನ್ನು ಕೊಡಿಸಿದನು; ರುದ್ರದೇವರ ಅಸ್ತ್ರದಿಂದ 
ಸೈಂಧವನ ಸಂಹಾರವಾಯಿತು. ದ್ರೋಣಾಚಾರ್ಯರು ಧೃಷ್ಟದ್ಯುಮ್ನ ನಿಂದ 
ಹೆತರಃದರೆ. ಅಶ್ವತ್ಥಾ ಮಾಚಾರ್ಯರು ಬಿಟ್ಟಿ ನಾರಾಯಣಾಸ್ತ್ರಕ್ಕೆ 
ಮನ್ನಣೆ 5 ನೀಡಲು ಶ್ರೀಹರಿ ಭೀಮಸೇನ ದೇವರಿಗೆ ಸೂಚಿಸಿದರು. ಅಂತಕ 
ಶ್ರೀಹೆರಿಯನ್ನೆ ₹ ನಾನು ಸ್ತೋತ್ರ ಮಾಡುತ್ತೇನೆ ! 


| 2 
* ಯತ್ನಾ ಮ್ಯಜರೇಸ' 'ಸೂರ್ಯತನುಜೇ ಪಾರ್ಥೇನ 
ಯುದ್ಧೇ ಜಿತೇ 


ಸಶ್ಚಾತ್‌ಶಲ್ಯಮವಾಪ್ಯ ಸಾರಥಿನರಂ ಧರ್ಮಾತ್ಮಜಂ ;. 


ತೀರ್ಣಾಂಗಂ ಸತವ ಮುಂ ಶಿಬಿರಗಂ ಪಾರ್ಥಂ 


ಚೆ ಮೃತ್ಯೋಃ ರಸಾ 


ದ್ವಃ ಪಾರ್ಥೇನ ಹತೇ-ರ್ಕಜೇ ನೃಷನುತಃ ಪಾಯಾತ್ಸ 
ನಃ ಕೇಶವಃ isl 


ಶ್ರೀ ಹರಿಯ ಬಲದಿಂದ ಪಾರ್ಥನು ಯುದ್ಧ ದಲ್ಲಿ ಕರ್ಣನನ್ನು ಜಯಿಸಿ 
ದನು. ಆದರೆ ಶಲ್ಯ ಸಾರಥ್ಯ ಚಾತುರ್ಯದಿಂದ ಕೋಸು ಧೆರೆ ನ 
ಶಿಥಿಲಾಂಗನನ್ನಾಗಿ ಮಾಡಿದನು. ಆಗ ಧರ್ಮಜನು ಶಿಬಿರಕ್ಕೆ ತೆಕೆಳಿದನ್ನು 
ಸೂರ್ಯಸುತನು ಬಟ್ಟ ಸರ್ಪಾಸ್ತ್ರದಿಂದ ಸವ್ಯಸಾಚಿಯನ್ನು ಶ್ರೀಹರಿ ಸಂರೆಕ್ಷಿಸಿ 
ದನು. ಆಗಧರೆ ಕ್ಮಿರಾಯನು ಶ್ರೀಕೃಷ್ಣನನ್ನು ಕೊಂಡಾಡಿದನು. ಪಾಂಡವಾ 
ಗ್ರಜನಿಂದ ಪ್ರಶಂಸಿತನಾದ ಪದ್ಮೆನಾಭನು ನಮಗೆ ಸದಾ ರಕ್ಷಕನಾಗಿರಲಿ | 


28 
ಶಲ್ಕೇ ಧರ್ಮಸುತಾದ್ಯತೇ ಕುರುಬಲೇ ಪಾರ್ಥೈ: 
ಸಮಸ್ತೇ ಹತೇ 


ಭೀನಮೇನಾರ್ಜುನಸಂಯುತೇ ವಿನಿಹತೇ 
ದುರ್ಯೋಧನೇ ದ್ರೌಣಿನಾ- 


ಸುಪ್ತಾನಾಂ ನಿಧನೇ ಕೃತೇ ನಿತಿ ತತೋ 
ಮುಕ್ತ್ವಾ ನಿಧೇರಸ್ವ್ರತೆಃ 


ಪಾರ್ಥಾನ್ರಾಜ್ಯಮಿತಾಂಶ್ಚ ತತ್ಸುತಸುತಂ 
ಯೋಪಾತ್ಸನೋವ್ಯಾದ್ಧರಿಃ ॥೨೮॥ 


ಯುದ್ಧದಲ್ಲಿ ಧರ್ಮಂಾಯನಿಂದ ಶಲ್ಯನು ಹತನಾದನು. ಕೌಂತೇಯ 
ನಿಂದ ಕುರುಸೈನ್ಯವು ನಾಶವಾಯಿತು. ದುರ್ಯೋಧನನನ್ನು ಆವನ ತಮ್ಮಂದಿ 
ರನ್ನು ಭೀಮಸೇನದೇವರು ಗದೆಯಿಂದ ಕೊಂದು ಬಿಸುಟಿದರು. ಶಿಬಿರದಲ್ಲಿ 
ಮಲಗಿದ್ದ ಪಾಂಡನರೆ ನುಕ್ಕಳನ್ನು ಅಶ್ವತ್ಥಾಮರು ಕೊಂದರು. ಬ್ರ ಹ್ಮಾಸ್ತ್ರ 
ವನ್ನು ಪ್ರಯೋಗಿಸಿದರು. ಪಾಂಡವರಿಗೆ ರಾಜ್ಯವನ್ನ ನುಗ್ರಹಿಸಿದ 
ಶ್ರೀಹರಿ ಪಾರ್ಥನ ಮೊಮ್ಮಗನಿಂದ ಪರೀಕ್ಷಿತನನ್ನು ಅಶ್ವತ್ಯಾಮರೆ 
ಬ್ರಹ್ಮಾಸ್ತ್ರವು ಗರ್ಭದಲ್ಲಿರುವ ಶಿಶುವನ್ನೇ ಕಾಡಿತು ; ಆದರೆ ಶ್ರೀಹರಿ ಆ 
ಶಿಶುವನ್ನು ಸಂರೆಕ್ಷಸಿದನು. ಜಗದ್ರಕ್ಷಕನಾದ ಶ್ರೀಹರಿ ನಮ್ಮನ್ನು ಸಬಾ 
ಕಾಪಾಡಲಿ | 


29 
' ಕೃಷ್ಣಾಭ್ಯಾಮಸಿ ಭೂಸುರೈನೃಪಸುತೇ 
ರಾಜ್ಯಾಭಿಷಿಕ್ತೋ ದ್ವಿಜೈ- 
ರ್ದಗ್ಗೇ ನಿಂದತಿ ಭಿಕ್ಷುಕೇ ಖಲತರೇ ಸ್ವಂ 
ಸಪ್ರತ್ಯತೀಸಾರತಃ | 
ರಾಜ್ಯಂ ತ್ಯಕ್ರುಮನಾಥ ತೇ ವಚನತೋ 


ಯಸ್ಕಾಸ ಭೀಷ್ಮ ಸ್ವತಃ ತ 


ಶುಶ್ರಾವಾಖಿಲಛರ್ಮನಿರ್ಣಯಮದಃ ಕೃಷ್ಣಡ್ಟಯಂ 
ಧೀಮಹಿ 1೨೯1 


ವಿಪ್ರವರರಿಂದ ಕೂಡಿದ ವಾಸಿಷ್ಠಕೃಷ್ಣ ಮತ್ತು ಯಾದವಕೃಷ್ಣ ಇಬ್ಬರೆ 
ಕೃಷ್ಣರ ನೇತೃತ್ವದಲ್ಲಿ ಧಕ್ಕೆರಾಯನಿಗೆ ಪಟ್ನಾ ಕಭಿಷೇಕನಾಯಿತು, ದುರ್ಯೊ 
ಧೆನನ ಪಕ್ಷದನನಾದ ಚಾರ್ವಾಕನೆಂಬ ಭಿಕ್ಷುಳ ರೂಪದ ಅಸುರನು ನಿಪ್ರಶಾಸ 
ದಿಂದ ಮೃತನಾನನು. ರಣದಲ್ಲಿ ಬಂಧುಮಿತ್ರರನ್ನು ಕಳೆದುಕೊಂಡು 
ಪ್ರಾಪ್ತವಾದ ರಾಜ್ಯವನ್ನು ಪಾಲಿಸಲು ಮನಸ್ಸಿ ಲದ ಧರ್ಮರಾಯನು ಪಶ್ಚ್ರಾ 
ತ್ತಾಸ ಬುದ್ಧಿಯಿಂದ ತನಗೆ ರಾಜ್ಯವೇ ಬೇಡವೆದನು_ಅಂತಹ ಧರ್ಮರಾಯ 
ನಿಗೆ ಶ್ರೀಹರಿ ಭೀಷ್ಮ] ರಿಂದ ಧರ್ಮೋಪವೀಶ ಮಾಡಿಸಿದನು ವಾಸಿಷ್ಯಕ್ಕ ೃಷ್ಣ್ಣ 
ಮತ್ತು ಯಾದವ ಕ ಷ್ಣ ಇಬ್ಬರು ಕೃ ಷ್ಣ ರನ್ನು ಧ್ಯಾನಿಸುವೆನು. 


“ಸಿ 
ಸ್ಮೃತ್ವಾ ಯಂ ದು ಸರಿತ್ಸುತೋ ವಸುರಭೂದ್ರಾಜ್ಯಂ 
ಯದಾ ಶಾತಿತೋ 


ನಿರ್ದಃಯೋಥ ಜುಗೋಪ. ಧರ್ಮನಿರತೋ ಚಿತ್ಕಾ 
ಸ್ವರಾಜ್ಯಂ ಕಲಿಮ್‌ | 


ಯಃ ಪಾರ್ಥಂ ಸಮುಜೋಡಢಯನ್ಮೃತೆಪಿಶುಂ 


ರ್ಯೊಃ ಯಜ್ಞಂ ಸ ಸಮಕಾರಯದ ಸಹ: ಧನೈಧ್ಯಾ ತ 
ಯಾನಿ ತಂ ಕೇಶನರ್ಮ ೩೦ 


ಗಂಗಾಪುತ್ರರಾದ ಭೀಷ್ಮರು ಶ್ರೀಹರಿಸ್ಮರಣೆ ಮಾಡುತ್ತಾ ಮೂಲರೂಪ 
(ವಸುರೊಪ ಪ)ದಲ್ಲಿ ಐಕ್ಯವಾದರು. ಬಳಿಕ ಶ್ರೀಕೃ ಸ್ಥ ನ ಸಾಂತ್ವನ ವಚನ 
ಗಳಿಂದ ಧರ್ಮರಾಯನು ದುಃಖ ದೂರೆನಾದನು. Mp ಮಾಡಿದನು. 
ಪ್ರಾರ್ಥನಿಗೆ ಗೀತೋ ಸಜೀಶ ಮಾಡಿದ ಶ್ರೀಕೃಷ್ಣನು ಉತ್ತರೆಯ ಗರ್ಭದಲ್ಲಿದ್ದ 
ಅರ್ಭಕನನ್ನು ಬ ಬ್ರಹ್ಮಾಸ್ರ್ರದಿಂದಲೂ ಸಾಯದಂತೆ ಸಂರೆಕ್ಷಿಸಿದನು. ಆ ಶಿಶುವು 
ಜನನಕಾಲಕ್ಕೆ ಮೃ ತವಾಯಿತು. ಆಗ ಅದನ್ನು ಶ್ರೀಹರಿ ಬಡುಕಿಸಿದನು. 
ಶ್ರೀಹರಿ ಪಾಂಡವರಿಂದ ಅಶ್ವಮೇಧಾದಿ ಯಾಗಗಳನ್ನು ಮಾಡಿಸಿದನು ಸರ್ವ 

ಸಮರ್ಥನಾದ ಶಿ ಶಾ ನಾನು ಧ್ಯಾನಿಸುತ್ತೆ "ನೆ. 


31 
ಯದ್ಯುಕ್ತಾಃ ಪಾಂಡಂಪುತ್ರಾಃ ಸ್ರಿತಿಮಥಜುಗು- 
ಪುರ್ಧರ್ಮರಾಜಂ ಸೃರಾಜ- 
ಧರ್ಮೇ ಯಶ್ರೀತಯೆಭೂತ್ಸವನಜವಚೆನೈರಾಂಬಿ- 
- ಫೇಯೆಂ ವಿರಕ್ತಾಮ್‌ | 


ವ್ಯಾಸಾತ್ಮಾ ಯೋ ವನಸ್ಥಂ ತ್ವಕೃತ ನಿಜಮನೋ- 
ಭೀಷ್ಟವಂತಂ ಗತಂ ಸ್ವಮ್‌ 


ನಾಥಂ ಪಾರ್ಥಾಃ ಸ್ಮರಂತೋ ಮುಮುದುರಪಿ ಸದಂ 
| ಯಸ್ಯ ಕೃಷ್ಣಂ ತನೀಡೇ 1೩೧1 


ಸ್ಟೆ 


ಪಾಂಡನರು ಶ್ರೀ ಕ್ರಿಷ್ಣನ ದಯಡೀದ ಹರಿಯ ನೇತೃತ್ವದಲ್ಲಿ ರಾಜ್ಯ 
ವಾಳಿದರು. ಧರ್ಮರಾಯನು ಶ್ರೀಹರಿಪ್ರೀತಿಗಾಗಿ ಧರ್ಮದಲ್ಲಿ ರೆತನಾಗಿ ರಾಜ್ಯು 
ವಾಳಿದನು. ಭೀಮಸೇನ ದೇವರ ನಿಷ್ಮುರ ವರ್ಚಗಳನ್ನಾಲಿಸಿ ವಿರಕ್ತನಾಗಿ 
ಧೃತರಾಷ್ಟ್ರನು ವನವಾಸಕ್ಕೆ ತೆರಳಿದನು. ಅನಿಲಪುತ್ರನ “ದಯೆಯಿಂದ ಅಂಧ 
ರಾಜನ ಆತ್ಮೊದ್ಧಾರವಾಯಿತು. ವಾಸಿಷ್ಟ ಕೃಷ್ಣನು ಧೃತರಾಷ್ಟ್ರನನ್ನು 
ಗಂಧರ್ನಲೋಕದಲ್ಲಿರಿಸಿದನು. ರಾಜ ಸೂರ್ಯಾದಿ ಯಾಗಗಳನ್ನು ಮುಗಿಸಿ 
ಕೊಂಡು ಶ್ರೀಕ್ರಿಸ್ಣನು ಹೆಸ್ತಿನಾನತಿಯಿಂದ ದ್ವಾರಕಾನಗರಕ್ಕೆ ಮರಳಿದನು. 
ಶ್ರೀಹರಿಯ ದಯದಿಂದ ಪಾಂಡವರು ಸುಖವಾಗಿ ರಾಜ್ಯಪಾಲನೆ ಮಾಡಿದರು 
ನಿಶ್ಚಿಂತೆಯಿಂದಿದ್ದರು. ದಯಾಮಯನಾದ ದಾಮೋದರನನ್ನು ನಾನು ಗುಣ 
ಗಾನ ಮಾಡುವೆನು. 


32 


ಯೋ ಯೆಷ್ಟಾ ವಿಪ್ರಶಾಪಾದ್ಯದುಕುಲನುನಧೀ 
ದರ್ಥಿತೋಗಾತ್ಸೆ ಲೋಕಮ್‌ 
ದೇವೈರ್ಭೀಷ್ಮಾ ದ್ಯುಪೇತೈರ್ಯದನುನಿಜಪದಂ 
ಪಾಂಡವಾ ಅಷ್ಕನಾಪುಃ | 
ದೈತ್ಯಾ ಯದ್ಡ್ವೇಷತೊಂಧೇ ತಮಸಿ ನಿಸತಿತಾ 
ಬುದ್ಧರೂಸೋಭವದ್ಯಃ 
ಕಲ್ಯ್ಯಾತ್ಸಾಂತೇ ಕಲೇರ್ಯಃ ಕುಜನನಿಧನಕೃ ತ್ಪಾತು 


ಶ್ರೀಕೃಷ್ಣ ನು ಹೆನ್ನೆ ರೆಡು ವರ್ಷಗಳ ಕಾಲ ಯಾಗಗಳನ್ನು ಮಾಡಿ 
ದನು. ಗಗ ಮುನಿಗಳ ಬ್ರಾಹ್ಮಣ ಶಾಪವನ್ನೆ ₹ ನೆಪಮಾಡಿ ಪ್ರಹರಿ 
ಯದುಕುಲ ನಾಶಕ್ಕೆ ಕಾರಣನಾರನು. ಶ್ರಿ "ಹರಿಯ ಅವತಾರೆಕಾರ್ಯಗಳರಿ 
ಮುಗಿದವು. ವೈಕುಂಠವ ನ್ನ್ನ ಸೇರಜೇಕೆಬ ದೇವತೆಗಳ ಬಿನ್ನ ಪವನ್ನು 
ಶ್ರೀಹರಿ ಮನ್ನಿ ಸಿಜನು ರುಕ್ಮಿ pe ಸತ್ಯಭಾವ ಮಾ ಸಮೇತನಾಗಿ ಶ್ರೀಹರಿ ಸ 
ಧಾಮಕ್ಕೆ ತೆರಳಿದನು. ಬಳಿಕ ಪಾಂಡವರು ತಮ್ಮ ತಮ್ಮ ಮೂಲರೂಪ 
ಗಳಲ್ಲಿ ಐಕ್ಕವಾದರು. ಆಗ ಶ್ರೀಹರಿ ವಿಷ್ಣು ವೈಷ್ಣವ ಐಜಿ ್ರೀಷಿಗಳನ್ನು - 
ದೈತ್ಯರನ್ನು ತಮಸ್ಸಿಗೆ ಕಳಿಸಲೋಸುಗ ಬುದ್ಕಾವತಾರ "1 
ಕಲಿಯುಗಾಂತ್ಯದಲ್ಲಿ ಕಲ್ಕಿ.. ರೂಪವನ್ನು ಥೆರಿಸಿ ಕುಜನರನ್ನು ಕೊಂದು 
ಬಿಸುಟುನನು. ಆ ಮಂಕುಂದನೇ ನಮಗೆ ರಕ್ಷಕನು, 
ಮಹಾಭಾರತತಾತ್ಸರ್ಯನಿರ್ಣಯಾರ್ಥಸ್ಯ ಸಂಗ್ರಹಃ॥ 
ರಾಘನೇಂದ್ರೇಣ ಯಂತಿನಾಕೃತಃ ಸಜ್ಜನ 
'ಸಂವಿದೇ 11೩॥ 
ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯ ಭಾವಸಂಗ್ರಹವೆಂಬ 
ಕೃತಿಯು ಸಜ್ಜ ನರ | ಜ್ಞಾನಾಭಿವೃದ್ಧಿ ಗಾಗಿ ರಾಘನೇಂದ್ರಕೀರ್ಥರಿಂದೆ 
ಫಚಿತಕ್ಷಾಗಿ ಗಿದೆ. 
ನ — ತ್ರೀ ಕೃಷ್ಣಾರ್ಸಣಮಸ್ತು ಬ 


